ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1288(1606) 


ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಅರುಣ ಶಹಾಪುರ(ಶಿಕ್ಷಕರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 


ಉತ್ತರಿಸುವ ಸಚಿವರು: ಮಾನ್ಯ ಅಬಕಾರಿ ಸಚಿವರು 


ವಿಷಯ: ಅಬಕಾರಿ ಲೈಸೆನ್ಸ್‌ಗಳ ಕುರಿತು 


(ಅ) ರಾಜ್ಯದಲ್ಲಿ ಪ್ರಸ್ತುತ ನೀಡಲಾಗುತ್ತಿರುವ ಅಬಕಾರಿ ಲೈಸೆನ್ಸ್‌ಗಳು ಯಾವುವು; 
(ನಿಯಮಾವಳಿಗಳ ಪಟ್ಟೆ ನೀಡುವುದು) 


(ಆ) ಲೈಸೆನ್ಸ್‌ ಒದಗಿಸಲು ಇರುವ ಮಾನದಂಡಗಳೇನು? (ಪ್ರತಿಯೊಂದು ಲೈಸೆನ್ಸ್‌ 
ಮಾಹಿತಿಯನ್ನು ವಿವರಣೆಯೊಂದಿಗೆ ಒದಗಿಸುವುದು) 


